ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1242 
2 ಸದಸ್ಯರ ಹೆಸರು ಶ್ರೀ ಎಸ್‌.ವಿ ಸಂಕನೂರು (ಪದವೀಧರರ ಕ್ಷೇತ್ರ 
3 ಉತ್ತರಿಸುವ ದಿನಾಂಕ 23.12.2021 
4 ಉತ್ತರಿಸುವ ಸಚಿವರು ಗೃಹ ಸಚಿವರು 
ಕ್ರಸಂ ಪ್ನೆ | ಉತ್ತರ 
| ರಾಜ್ಯದಲ್ಲಿ ಖಾಲಿಯಿರುವ ಕರ್ನಾಟಕ ರಾಜ್ನ ಪೊಲಿಸ್‌ ಇಲಾಷೆಯಲ್ಲಿ ಮಾ 


| ಪಿಎಸ್‌ಐ 


ಸಿವಿಲ್‌ ಹುದ್ದೆಗಳು 
(545 ಮತ್ತು 402 ಹುದ್ದೆಗಳನ್ನು 
ಹೊರತುಪಡಿಸಿ) ಎಷ್ಟು; ಹಾಗೂ 
ಯಾವ ಕಾಲಮಿತಿಯೊಳಗೆ ಈ 
ಖಾಲಿಯಿರುವ ಹುದ್ದೆಗಳನ್ನು 
ನೇಮಕ ಮಾಡಿಕೊಳ್ಳಲಾಗುತ್ತದೆ; 


2022 ರವರೆಗೆ ರಿಕ್ತ ಹುದ್ದೆಗಳನ್ನು ಪರಿಗಣಿಸಿ 
ಅಧಿಸೂಚನೆ ಹೊರಡಿಸಲಾಗಿದ್ದು, 31 
ಹುದ್ದೆಗಳು ಖಾಲಿ ಇರುತ್ತದೆ. 

ಸದರಿ ರಿಕ್ತ ಹುದ್ದೆಗಳಲ್ಲಿ ಮುಂಬಡ್ತಿ ಹುದ್ದೆಗಳನ್ನು 03 
ತಿಂಗಳ ಕಾಲಮಿತಿಯೊಳಗೆ (ಮಾರ್ಚ್‌-2022) ಭರ್ತಿ 
ಮಾಡಲಾಗುತ್ತದೆ. ಹಾಗೂ ಪಿ.ಎಸ್‌.ಐ (ಸಿವಿಲ್‌) (ಕೀಡೆ)-20 
ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು, ಅವುಗಳ 
ನೇಮಕಾತಿ ಪ್ರಕ್ರಿಯೆಯನ್ನು 06 ತಿಂಗಳ ಕಾಲಾವಧಿಯಲ್ಲಿ 
ಪೂರ್ಣಗೊಳಿಸಿ ಭರ್ತಿ ಮಾಡಲಾಗುತ್ತದೆ. 


AE, 
ಪ್ರಸ್ತುತ 


545 ಪಿಎಸ್‌ಐ ಮತ್ತು 402 
' ಮಿಎಸ್‌ಐ ಹುದ್ದೆಗಳ ನೇಮಕಾತಿ 


A 


ಪ್ರಸ್ತುತ ನೇಮಕಾತಿ ಹಂತದಲ್ಲಿರುವ 


ಪ್ರಕ್ರಿಯೆಯು ಪೂರ್ಣಗೊಳ್ಳುವುದು 
ಯಾವಾಗ; 


ಪೆಸ್ತುತ ನೇಮಕಾತಿ `ಹೆಂತದಲ್ಲಿರುವ 545 ಪಿ.ಎಸ್‌.ಐ (ಸಿವಿಲ್‌) 
ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯು ಮಾರ್ಚ್‌-2022ಕ್ಕೆ ಹಾಗೂ 
402 ಪಿ.ಎಸ್‌.ಐ (ಸಿವಿಲ್‌) ಹುದ್ದೆಗಳ ನೇಮಕಾತಿಯು ಏಪ್ರಿಲ್‌- 
2022ಕ್ಕೆ ಪೂರ್ಣಗೊಳ್ಳುತ್ತದೆ. 


ರಾಜ್ಯದಲ್ಲ ಖಾಲಿಯಿರುವ 
ಕಾನ್ಸ್‌ಟೇಬಲ್‌ ಹುದ್ದೆಗಳ ಸಂಖ್ಯೆ 


ಕರ್ನಾಟಕ `ರಾಜ್ಯ ಪೊಲೀಸ್‌ ಇಲಾಖೆಯಲ್ಲಿ 913 
ಪೊಲೀಸ್‌ ಕಾನ್ಸ್‌ಟೇಬಲ್‌ ಹುದ್ದೆಗಳು ಖಾಲಿ ಇರುತ್ತದೆ. ಖಾಲಿ | 
ಇರುವ ವಿವಿಧ ವೃಂದಗಳ ಹೊಲೀಸ್‌ ಕಾನ್ಸ್‌ಟೇಬಲ್‌ ಹುದ್ದೆಗಳ 
ವಿವರ ಕೆಳಕಂಡಂತಿದೆ. 


ಸಂಖ್ಯೆ; ಒಇ 128 


5 
(ಆರಗ ಜ್ಞಾನೇಂದ್ರ) 
ಗೃಹ ಸಚಿವರು 


